pe Pe 


ಪನಿ ನಿಗಭರ್ಷ 


A, 


Ks 


A 


ಅರ ಪ್ರಣಕನ 


ಹೆಗ್ಗೋಡು ಸಾಗರ ಕರ್ನಾಟಕ 


ನಾ ಬರುತ್ತೇನೆ ಕೇಳು 
ಕವನಗಳು 


ಸವಿತಾ ನಾಗಭೂಷಣ 


NA BARUTTENE KELU— (Kannada) A Collection of 
poems by Smt. Savitha Nagabhushana; Printed at 
Achchumechchu, Heggodu; Published by Akshara 
Prakashana, Heggodu-577417; (Sagara) Karnataka 
First Impression Feb. 1987; Pages 58. 


© ಲೇಖಕಿ 


ಮುಖಪುಟ: ಪ್ರಸನ್ನ 


ಬೆಲೆ ; ಹನ್ನೆರಡು ರೂಪಾಯಿಗಳು 


ಮುದ್ರಣ : ಅಚುಮೆಚ್ಚು, ಹೆಗ್ಗೋಡು 
ಚ [a 


- 


ನನ್ನ ಮಾತು 


ಪ್ರಿಯ ಒದುಗರೆ, 

ಬೆಟ್ಟ ಹತ್ತುವುದು, ನದಿಯಲ್ಲಿ ಮುಳುಗುವುದು, ನಕ್ಷತ್ರಗಳನ್ನು 
ಎಣಿಸುವುದು, ಆಕಾಶವನ್ನು ದಿಟ್ಟಿಸುವುದು, ಕಣಿವೆ ಕಂದರಗಳಲ್ಲಿ ಮುಗ್ಗರಿ 
ಸುವುದು, ಸೂರ್ಯನನ್ನು ಭೇಟಿಮಾಡುವುದು, ಬಣ್ಣಗಳನ್ನು ಹಿಡಿಯುವುದಂ, 
ಮಳೆಯಲ್ಲಿ ನೆನೆಯುವುದು, ಮೋಡಗಳ ಜೊತೆ ಓಡುವುದು, ಜೊತೆ ಜೊತೆಗೆ 
ಪ್ರೀತಿಸುವುದು, ಪ್ರೀತಿಸಲ್ಪಡುವುದು ನನಗೆ ತುಂಬಾ ಇಷ್ಟವಾದದ್ದು. ನಾನದನ್ನು 
ನನ್ನ ಪದ್ಯಗಳಲ್ಲಿ ಮಾಡಿದ್ದೇನೆ. 


ಮೇಲೆ ಹೇಳಿದ ಎಲ್ಲವನ್ನೂ ದ್ವೇಷಿಸುವಂತಹವರು ನಿಮ್ಮಲ್ಲಿ 
ಯಾರಿದ್ದೀರಿ ? ಆದ್ದರಿಂದ ನನ್ನ ಪದ್ಯಗಳು ನಿಮಗೆ ಇಷ್ಟವಾಗಬಹಂದು 
ಅಂದುಕೊಂಡಿದ್ದೇನೆ. 


22-6-86 ಸನಿತಾ ನಾಗಭೂಷಣ 
ಮಂಗಳೂರು 


ಕೃತಜ್ಞತೆ : 

ನನ್ನ ಕವಿತೆಗಳನ್ನು 

ಪ್ರಕಟಸಿದ ಪತ್ರಿಕೆಗಳಿಗೆ 

ಪ್ರೋತ್ಸಾಹಿಸಿದ ಗೆಳೆಯ ಗೆಳತಿಯರಿಗೆ 

ಪ್ರಕಟಿಸುತ್ತಿರುವ ಅಕ್ಷರ ಪ ್ರಕಾಶನಕ್ಕೆ. 
—ಲೇಖಕಿ 


ನಾಗಭೂಷಣನಿಗೆ 
ಪ್ರೀತಿಯಿಂದ 


ope Me EE ST 


bh, ek bad 
WS 


Meh ed be 
UU ೩ ಟು 


[ 
00 ~T AN 


WwW VY pW WM MN WM bb pe 
CNS Ei Se MSN 


ಒಳೆಗೆ... 


ಕೊಡು ನಿನ್ನ ದುಖ/೭ 

ನೀವೇಕೆ ಬೇಕು? /೯ 

ಬಿಡಿ ನೆನ್ನ ಪಾಡಿಗೆ ನನ್ನನ್ನು / ೧೦ 
ಪ್ರತೀಕ್ಷೆ / ೧೨ 

ಸ್ವಗತ / ೧೩ 

ಇರುಳಿನಲ್ಲಿ ಬೆಳೆಕು / ೧೫ 

ಯಾಕೆ ಬರಲಿಲ್ಲ? /೧೭ 

ನಾ... ಬರುತ್ತೇನೆ ಕೇಳು / ೧೮ 
ಪದ್ಯವಾಗಲಿಲ್ಲ / ೨೦ 

ಸಂವಾದ / ೨೨ 

ನಾನು ಮತ್ತು ಅವನು / ೨೪ 

ಈ ಗೆಳೆತನ... / ೨೬ 

ಚಿತ್ತೆ ಪೂರ್ಣಗೊಳಿಸಲಾರೆಯಾ ? / ೨೯ 
ಬಿಕ್ಕಳಿಸಿ ಅಳದಿರಲಿ ಪ್ರೀತಿ /೩೧ 
ಈ ಒಂದು ಕ್ಷಣದ ಹಿಂದೆ... /೩೨ 
ನೋಡಬೇಡ ತಿರುಗಿ / ೩೪ 

“ಪ್ರೀತಿ” /೩೬ 

ಪ್ರಾರ್ಥನೆ / ೩೭ 

ಕುದುರೆ ಮತ್ತು ಮುತ್ತುಗಳು / ೩೮ 
ಯುದ್ಧ /೪೦ 

ನವ್ಯ / ೪೧ 

ಹೇಳಲೇಬೇಕಾದ ಮಾತುಗಳು /೪೨ 
ಹುಡುಗಿ ದಿನಚರಿ ಬರೆಯುತ್ತಾಳೆ /೪೩ 
ನನ್ನ ಕವಿತೆ / ೪೪ 

ಒಳಗೊಂದು ನೆದಿಯಿದೆ / ೪೬ 
ಪ್ರೀತಿ ಸತ್ತೆ ಮನೆಯಲ್ಲಿ / ೪೭ 
ನನೆಗೆ ಗೊತ್ತಿರಲಿಲ್ಲ... /೪೯ 

ನಾನು ಸೂರ್ಯ / ೫೨ 

ಹುಡುಗಿ ಮತ್ತು ದಾಸಿವಾಳೆ / ೫೪ 
ಯಾಕೆ? / ೫೬ 


ಹೂಡು ನಿನ್ನ ದುಖ 


ನನ್ನ ಸೌಂದರ್ಯವನ್ನು 
ಮೆಚ್ಚಿಕೊಂಡ ಜನ 

ನನ್ನ ಸರಳತೆಯನ್ನು 

ಮೆಚ್ಚಿಕೊಂಡ ಜನ 

ನನ್ನ ದುಖ ಎಷ್ಟೆಂದು ಕೇಳಲಿಲ್ಲ. 


ನನ್ನನ್ನು ಪ್ರೀತಿಸಿದ ತಂದೆ 
ನನ್ನನ್ನು ಸಲಹಿದ ತಾಯಿ 
ನನ್ನ ಆಸೆಗಳೇನು 
ಎಂದು ಕೇಳಲಿಲ್ಲ. 


ನಾನು ನೀಲಿ ನಕಾಶೆಯೊಳೆಗೆ 
ಹೊಳೆಯುವ ಕನಸುಗಳನ್ನು 
ಗುರುತಿಸುತ್ತಿರುವಾಗ 

ನನ್ನ ಜೀವದ ಹುಡುಗ 
“ನೀನೆಷ್ಟು ಮುಗುದೆ” 
ಎಂದು ವಿಷಾದದಿಂದ ನಕ್ಕ. 


ಆವತ್ತೆ ನನಗೆ ಗೊತ್ತಾಯಿತು, 
ಈ ಜಗತ್ತಿನಲ್ಲಿರುವುದು 
ಕೊಳತ ಹೃದಯಗಳು ಮಾತ್ರ. 
ಈ ಜಗತ್ತಿನಲ್ಲಿರುವುದು 
ಹುಳಿತ ಕಣ್ಣುಗಳು ಮಾತ್ರ. 


ಅಂದಿನಿಂದಲೆ ನಾನು 
ಎಲ್ಲರ ಬಳಿ ಕಣ್ಣೀರು 


ಬೇಡಲು ಶಂರುಮಾಡಿದೆ. 
ಎಲ್ಲರೆ ಕನಸುಗಳನ್ನು 
ಕುತೂಹಲಿಯಾಗಿ ನೋಡಿದೆ. 


ನಾ ಬರುತ್ತೇನೆ ಕೇಳು / ೭ 


ನನ್ನೆದೆಯೊಳಗೆ 

ಹರಳುಗಟ್ಟುತ್ತಿತ್ತು ದುಃಖ. 
ಬೆಟ್ಟವಾಗುತ್ತಿತ್ತು ದುಃಖ. 

ನಾನು ಎಲ್ಲರಿಗೂ ಕೂಗಿ ಹೇಳುತಿದ್ದೆ 
ನೋಡಿ 
ಈ ಬೆಟ್ಟ ಕಣ್ಣೀರಿನದು 
ನನ್ನದು ಹಾಗೂ ನಿಮ್ಮದು. 


ಬೆಟ್ಟ ಕರಗಿ ಪ್ರವಾಹವಾಗಿ 
ಹರಿಯುತ್ತಿತ್ತು ದುಃಖ. 

ನಾನು ಎಲ್ಲರಿಗೂ ಕೂಗಿ ಹೇಳುತ್ತಿದ್ದೆ 
ನೋಡಿ 

ಈ ಪ್ರವಾಹ ಕಣ್ಣೀರಿನದು. 

ನನ್ನದು ಹಾಗೂ ನಿಮ್ಮದು. 


ಎಲ್ಲ ನಕ್ಕರು. ಹೊರಟೆಹೋದರು. 
ನಾನೊಬ ಳೆ ಆಗಿದ್ದೆ. 
ಜೊತೆಗೆ ಬೆಟ್ಟ-ಪ್ರವಾಹ. 


ಕೊನೆಗೂ ನೆನಪಾಯಿತು. 
ಹೌದು. 

ಅದು ಅವನದೆ ಮುಖ. 
ಅದು ಕೇಳುತ್ತಿತ್ತು. 
ಕೊಡು ನಿನ್ನ ದುಃಖ. 
ಕೊಡು ನಿನ್ನ ದುಃಖ. 


ನಾ ಬರುತ್ತೇನೆ ಕೇಳು / ೮ 


ನೀವೇಕ ಬೀತು? 


ತಾರೆಯರೇ ಮಿಣುಮಿಣಉಕಿ 

ಅಣಕಿಸಿದ್ದು ಸಾಕು. 

ಚಂದ್ರಮನೇ, ನಿನ್ನ ನಗುವಿಗೆ 

ಮೂರು ಕಾಸು. 

ಕೋಲ್ಮಿಂಚುಗಳೇ 

ಎಷ್ಟು ಬಗೆಯ ಚಿತ್ತಾರ ಬರೆಯುತ್ತೀರಿ ನೀವು? 
ಚಣಕೊಮ್ಮೆ ವೇಷ 

ಬದಲಾಯಿಸಲೇಬೇಕೆ, ಮೋಡಗಳೇ ? 
ಕಲಕಲಿಸದಿದ್ದರೆ ನಿದ್ದೆ ಬರುವುದಿಲ್ಲವೆ, ಜಲವೆ ? 


ಕುಹೂ-ಕುಹೂ ಎಂದು ಕಿರುಲಬೇಡ, ಕೋಗಿಲೆಯೇ... 


ಖುಷಿಯಿಂದ ಕೂಗುತ್ತೇನೆ ಕಿವಿಗೊಟ್ಟು ಕೇಳಿ 
"ಕವನ ಹೊಸೆಯಲಿಕ್ಕೆ ಬೇಡ... ನೀವಿನ್ನು” 


ವಿ 


POPCORN 


ಅರಳುತ್ತವೆ ಹಸಿರು ಹೂಗಳು. 
ಹೆಪ್ಪುಗಟ್ಟಿದ ಮೌನದಲ್ಲಿ 

ಗುಣುಗುಣುಸಿ ಹಾಡುತ್ತವೆ ಗೂಬೆಗಳು. 
ಹೆಜ್ಜೆ ಹಾದಿಯ ತುಂಬ 

ಕುಲುಕುಲು ನಗುತ್ತದೆ ಇರುಳು. 
ಇಲ್ಲಿ...... ಕನಸುಗಳು ಕಾಡುವುದಿಲ್ಲ. 
ನೆನಪುಗಳು ಮರುಕಳಿಸುವುದಿಲ್ಲ. 
ಕಲ್ಪನೆಗೂ ಮೀರಿದ ಬದುಕು. 
ಕವನಿಸಲಿಕ್ಕೆ ಕೈ ತುಂಬ ಸರಕು. 
ಹೀಗಿರುವಾಗ ನೀವೇಕೆ ಬೇಕು ಹೇಳಿ? 


ನಾ ಬರುತ್ತೇನೆ ಕೇಳು /€ 


ಬಿಡಿ ನನ್ನ ಪಾಡಿಗೆ ನನ್ನನ್ನು 


೧ 


ನೀವು ಕೇಳಿದ್ದು ಒಳ್ಳೆಯದೆ ಆಯಿತು. 
ನನಗೀಗ ಎಲ್ಲವೂ ಅರ್ಥವಾಯಿತು. 
ನೋಡಿ 


ಹಿಂಷುಹಿಂಡಾಗಿ ಅಲೆಯಾವ 
ಮೋಡಗಳಲ್ಲೊಂದು ತುಣುಕೆಂದೊ... 


ಆಕಾಶದ ಕ್ಯಾನ್‌ವಾಸಿನಲ್ಲಿ 
ಬಳಿದ ಬಣ್ಣಗಳಲ್ಲೊಂದಂ ಎಳೆಯೆಂದೊ... 


ಕಣಾ ್ಲಿಮುಚ್ಚಾ ಲೆಯಾಡುವ 
ವಾಂಚಿನೊಳೆಗೊಂದು ಕಿಡಿಯೆಂದೊ.. 


ಒರಟಾಗಿ ಬೀಸುವ 
ಗಾ ಳಿಯಲ್ಲೊಂದು ಗೆರೆಯೇಂದೊ... 


ಈಗವನನ್ನು ವರ್ಣಿಸುವುದಿಲ್ಲ. 
ವ 


ರಕ್ತ-ಮಾಂಸ-ಮೂಳೆ ವಿರಚಿತ 

' ನನ್ನೆದೆಯ ಮೇಲೆ ಮಲಗಿದ್ದ. 

ಯಾರು ಕರೆದರೊ ಗೊತ್ತಿಲ್ಲ. 

ಯಾಕೆ ಕರೆದರೊ ಗೊತ್ತಿಲ್ಲ. 

ಯಾವಾಗ ಕರೆದರೊ ಗೊತ್ತಿಲ್ಲ. 
ಪ್ರೀತಿಯನ್ನು ಒದ್ದು ಹೊರಟು ಹೋದ. 


ನಾ ಬರುತ್ತೇನೆ ಕೇಳು / ೧೦ 


ನನಗನಿಸುತ್ತದೆ 

ಮಣ್ಣಿನೊಳಗೆ ಹಿಡಿಯಾಗಿ ಮಲಗಿದ್ದಾನೆ. 
ನಾನವನ ಮುಟ ಿಲಾರೆ. 

ಮಣ್ಣಿನೊಳಗೆ ವೆಂ ಮರೆತು ಮಲಗಿದ್ದಾನೆ. 
ನಾನವನ ಎವಿ ) ಸಲಾರೆ. 


೩ 


ನಿಮ್ಮದು ಪ್ರೀತಿಯಾದರೂ ಸರಿಯೆ 
ನಿಮ್ಮದಂ ಕರುಣೆಯಾದರೂ ಸರಿಯೆ 
ಬದಲಾಯಿಸಲಾರವು ನನ್ನನ್ನು. 
ನಿಮ್ಮದು ಮಾಟವಾದರಣ ಸರಿಯೆ 
ನಿಮ್ಮದು ಮಾಯೆಯಾದರೂ ಸರಿಯೆ 
ಒಳೆಗಾಗಲಾರೆ ನಾನು. 


ನಾನೀಗ ಕವಯತ್ರಿ ಅಲ್ಲ. 
ನನ್ನಲ್ಲಿ ಕಲ್ಪನೆಗಳಿಲ್ಲ. 
ನನ್ನಲ್ಲಿ ಕನಸುಗಳಿಲ್ಲ. 
ನನ್ನಲ್ಲಿ ಕವಿತೆಗಳಿಲ್ಲ. 


ಈ ಬಣ್ಣ-ಬೆಡಗು ಯಾವುದೂ 
ಬದುಕೆ ಬೆಳೆಗಿಸುವುದಿಲ್ಲ. 


ಅವನ ನೆನಪನ್ನು ಉಸಿರಾಡುತ್ತೇನೆ, 
ಬಿಡಿ ನನ್ನ ಪಾಡಿಗೆ ನನ್ನನ್ನು. 


ನಾ ಬರುತ್ತೇನೆ ಕೇಳು / ೧೧ 


ಎ ೨೧ 
ಪ್ರತೀಕ್ಷ 


ಅವೊತ್ತು ಆಗಸದ ತುಂಬ 
ಮೋಡಗಳು ನೇತಾಡುತ್ತಿದ್ದವು. 

ಕಪ್ಪು ಹೊದ್ದು ಮಲಗಿದ್ದ ರಸ್ತೆಗಳಷ್ಟೇ 
ಕೈ ಬೀಸುತ್ತಿದ್ದವು. 

ನಿನ್ನ ಹೆಜ್ಜೆ ಹಾರಿಸಿದ ಧೂಳೊಂದಿಗೆ 
ಮಸುಕಾಗಿ ಮರೆಯಾದ ಬೆನ್ನ 
ಕಣ್ತುಂಬಿಕೊಂಡು ನಿಂತಿದ್ದೆ, 

ಮಾತು ಮರೆತವಳಂತೆ. 


ಇವೊತ್ತು ಮೈತುಂಬ ಕಣ್ಣುಕಿವಿ 
ಬರೆದುಕೊಂಡು ನಿಂತಿದ್ದೇನೆ. 

"ಸಿ ಕರೆಯಬಹುದಾಗಿದ್ದ. ಕೈಗಳಿಂದ 
ನೆನಪ ತಬ್ಬುತ್ತಿರುವ ಹುತ್ತ 
ಕೆಡುವುತ್ತಾ ಕಾದಿದ್ದೇನೆ. 
ಮರೆತ ಮಾತ ದಿಕ್ಕು ದಿಕ್ಕಿಗೆ ತೂರುತ್ತಾ 
ಇನ್ನೂ...ಕಾಯಲೆ ಸಖ? 


ಮತ್ತೆ ನೀ ಮರಳಿ ಬಂದೆಯಾದರೆ 
ನೆನಪಿನ ಬಳ್ಳಿಗಳು ಜಗ್ಗಿ 


೪ 


ನಿನ್ನನ್ನು ಬಂಧಿಸಲಿ. 

ಮಣ್ಣೊಳಗೆ ಮಣ್ಣಾದ ಕಣ್ಣ ಕೊನೆಗಳು 
ಸ್ವಾಗತಿಸಿ, ಕಿವಿಗಳು ಆಲಿಸಲಿ. 
ತುಟಿಗಳು ಬಿಚ್ಚಿ ಮಾತನಾಡಲಿ. 
ಹೃದಯ ಸಂತ್ರೆಸಲಿ. 


ನಾ ಬರುತ್ತೇನೆ ಕೇಳು / ೧೨ 


lL 


ಸ್ಪಗತ 
ವ 


ಮುಂಜಾವದ ತಂಪೊತ್ತಿನಲ್ಲಿ 

ಕೆಂಪು ಹೃದಯದ ಹುಡುಗಿ 

ರಸ್ತೆಯಂಚಿನಲ್ಲಿ ನಿಂತಿದ್ದಾಳೆ. 
ಯಾಕೆ ? ಎಂದು ಕೇಳಬೇಕು. 
ಹೇಗೆ ಕೇಳುವುದು ? 


ನೆಲವನ್ನು ಜಗ್ಗಿ ಹಿಡಿದಿರುವ ಕಾಲು. 
ಸೋತು ತೊಗುತ್ತಿರುವ ಕೈಗಳು. 
ದಿಟ್ಟಿಸಿ ದಿಟ್ಟಿಸಿ ಆಳಕ್ಕಿಳಿದಿರುವ ಕಣ್ಣು 
ಇವಳನ್ನು ಸಂತೈಸಬೇಕು. 

ಹೇಗೆ ಸಂತ್ಲೆಸುವುದು ? 


ಹೃದಯ ತುಂಬಿ ತುಳುಕುತ್ತಿದೆ. 
ಒಂದಾದರೂ ಹೆನಿ ಹಂಚಿಕೊಳ್ಳಿ 
ಎಂದು ಕಂಡವರೆ ಕಾಡುತ್ತಿದ್ದಾಳ. 
ಅವರೊ...ಬೆನ್ನಲ್ಲೆ ಮಾರುತ್ತರ 
ಕೊಟ್ಟು ಸಾಗುತ್ತಿದ್ದಾರೆ. 
ಇವಳಿಗೆ ಹೇಳೆಬೇಕು. 

ಹೇಗೆ ಹೇಳುವುದು ? 


ಹೋಗು 

ಆ ತಾರೆಯರು ನಿನ್ನನ್ನು 
ಅಥೆ ರ್ರೈಸಿಕೊಳ್ಳು ವರು 

ಆ ಮರಗಳು ಅವರೆದೆಯೊಳೆಗೆ 
ನಿನ್ನ ಕರೆದುಕೊಳ್ಳು )ಿ ವರು 


ಮಿ P Pe 
~~ ೧ 
ವಿಲ ಬದಿತ್ಲೀಣ ಕೇಲು / 978 


ಆ ಚಂದಿರ ನಿನಗೆ ಜತೆಯಾದರೂ 
ಆಗಬಹುದು ಎಂದು 
ಇವಳಿಗೆ ಹೇಳಬೇಕು. 
ಹೇಗೆ ಹೇಳಂವುದು ? 


ಹುಡುಗಿ ಮರದಲ್ಲಿ 

ಹೂಮಾಗಿ ತೂಗುತ್ತಿದ್ದಾಳೆ. 
ತಾರೆಯರು, ಚಂದಿರ, 
ಮೋಡಗಳ ಮರೆಯಲ್ಲಿ 

ಕುಳಿತು ಬಿಕ್ಕಳಿಸುತ್ತಿದ್ದಾರೆ. 
ದಳದಳ ಉರುಳುತ್ತಿರುವ 
ಕಣ್ಣೀರಿನಿಂದ ಸೆಲ ಒದ್ದೆಯಾಗಿದೆ. 


ಹೀಗಾಗಬಾರದಿತ್ತು. 


ನಾ ಬರುತ್ತೇನೆ ಕೇಳು / ೧೪ 


ಇರುಳಿನಲ್ಲಿ ಬೆಳಗು 


೧ 


ಸರಿರಾತ್ರಿಯಲ್ಲಿ ಹಂಡುಗಿ 
ಕನಸಂ ಕಾಣುತ್ತಿದ್ದಾಳೆ. 
ಅವಳ ಕನಸು ಹೀಗಿದೆ: 


ಪೇಪರಿನವನ ಚರಪರ 

ಚಪ್ಪ ಲ್ರಿ'"ಸದಿ ) ನಲ್ಲಿ 

ಹಾಲಿನವನ ಅವಸರದ ಗುದ್ದಿ ನಲ್ಲಿ 
ಬ್ರನಿಯಲ್ಲಿ ತೊಯ್ದ 

ರ ದನಿಯಲ್ಲಿ 

ಬೆಳಗಾಗಿದೆ. 


ಮುಲ್ಲ ಅಲ್ಲಾನಿಗಾಗಿ 

ತುಟಿ ಬಿಚ್ಚಿದ್ದಾನೆ. 

ಮೈಕಾಸುರ ಮಂಜುನಾಥ 
ಎಂದು ಕಿವಿ ಕಚ್ಚುತ್ತಿದ್ದಾನೆ. 
ಬಂಗಾರದ ರಥ 

ರಿಪೇರಿಗೆ ಹೋಗಿದೆ. 
ಬರಿಗಾಲಲ್ಲಿ ನಡೆದು ಬಂದ 
ಸೂರ್ಯನ ಮುಖ ಕೆಂಪಾಗಿದೆ. 


ಗಿಡಗಂಟೆಗಳ ಕೊರಳೊಳಗಿಂದ 
ಹೊಮ್ಮಿದ ಹೆಕ್ಕಿಗಳ ಹಾಡನ್ನು 
ಆಕಾಶವಾಣಿ ಮರುಪ್ರಸಾರ 
ಮಾಡುತ್ತಿದೆ. ಕೇಳಲು 
ತಂಂಬಾ ಹಿತವಾಗಿದೆ. 


ನಾ ಬರುತ್ತೇನೆ ಕೇಳು / ೧೫ 


ಪಿ 


*ಬೆಳಗಾಯ್ತು' ಎಂದರಚುತ್ತಾ 
ಹುಡುಗಿಯ ಅಮ್ಮ 
ತಟ್ಟಿ ಎಬ್ಬಿಸುತ್ತಿದ್ದಾಳ. 


ಹುಡುಗಿ ಕಿವುಡಿ 
ಅವಳಿಗೆ ಸದ್ದು ಗದ್ದಲದಲ್ಲಿ 
ಬೆಳಗಾಗುವುದಿಲ್ಲ. 


ಹಂಡುಗಿ ಕುರುಡಿ 
ಅವಳಿಗೆ ವರ್ಣರಂಜಿತ 
" ಬೆಳೆಗು ಕಾಣಲಾಗುವುದಿಲ್ಲ. 


ಹುಡುಗಿ ಮೂಗಿ 
ಕನಸನ್ನೇಕೆ ಕಸಿದುಕೊಂಡೆ ? 
ಎಂದವಳು ಅಮ್ಮನನ್ನು 
ಕೇಳುವುದಿಲ್ಲ. 


ಸದ್ಯಕ್ಕವಳು ಇರುಳಿನಲ್ಲಿ 
ಬೆಳಗಿನ ಕನಸು ಕಂಡ 
ಖುಷಿಯಲ್ಲಿದ್ದಾಳೆ. 


ನಾ ಬರುತ್ತೇನೆ: ಕೇಳು / ೧೬ 


ಯಾಕೆ ಬರಲಿಲ್ಲ ಸ್ಸ 


ತುಂಬ ತಡವಾಯಿತು ಗೆಳೆಯಾ 
ಈ ತನಕ ಇದ್ದೆ ಇದ್ದಿಲ್ಲ. 


ಬರುತ್ತೇನೆ ಎಂದು ಹೇಳಿದ್ದೆಯಲ್ಲ ? 
ಯಾಕ ಬರಲಿಲ್ಲ? 


ನಾನು ಕಾದಿದ್ದೆ. 

ಚುಕ್ಕಿಗಳ ಎಣಿಸುತ್ತ 

ಇರುಳುಗಳ ಗುಣಿಸುತ್ತ. 

ನಾನು ಕಾದಿದ್ದೆ. ನನ್ನದೇನೂ ತಪ್ಪಿಲ್ಲ. 


ಹೌದು. ನಾನು: ಕಾದಿದ್ದೆ. 

ಹೈದಯ ಬಾವಲಿ ಆಗುವ ತನಕ. 
ಮೈ ಇಬ್ಬನಿಯಾಗುವ ತನಕ. 

ನಾನು ಕಾದಿದ್ದೆ. ನನ್ನದೇನೂ ತಪ್ಪಿಲ್ಲ. 


ಚಂಡಮಾರುತವಾಯಿತು ನಿಟ್ಟುಸಿರು. 
ನಿನ್ನ ಸೆಳೆದು ತರಲಿಲ್ಲ. 
ನೀನು ಬರಲಿಲ್ಲ, 


ಆದರೆ ಪ್ರೀತಿಯ ಯುದ್ದದಲ್ಲಿ ಗೆಳೆಯಾ. 
ಎಲ್ಲಾ ಕ್ಷಮ್ಯ. ಚುಕ್ಕಿಗಳು ಹೊಳೆಯಲಿ 
ನಿನ್ನ ಪಾಲಿಗೆ. ನಗಲಿ ಚಂದದಿ ನಿರಂತರ. 
ಈ ರಸ್ತೆಗಳು ಮಾತ್ರ 

ತಡೆದು ನಿಲ್ಲಿಸಲಿ ತಿಳಿಸದೆ 

ನನ್ನ ಗೋರಿಯ ಹಾದಿಯ. 


ನಾ... ಬರುತ್ತೇನೆ ಕೇಳು! 


೦ದಲ್ಲ ಒಂದು ದಿನ ನಿನ್ನ 
ಕನಸಿನಲ್ಲಿ ಸದ್ದಿಲ್ಲದೆ ಸುಳಿದು 
ಬರುವವಳೇ...... ನಾನು. 

ಜಾಡಿಸಿ ಒದ್ದೋಡಿಸಿದರೆ 
ಬಾಗಿಲ ಕಟಕಟಾಯಿಸುವೆನು. 

ನಿನ್ನ ಪೊಗರು ಮಾತೆಲ್ಲ ಗಾಳಿಯಲ್ಲಿ 
ತೂರಿ ಹೋಗುವ ಹಾಗೆ ಗೆಜ್ಜೆ- 
ರುಣಗುಟ್ಟಿಸುವೆನು. ಕಣ್‌ - 
ತಪ್ಪಿಸಿಯಾದರೂ ಒಳನುಗ್ಗುವೆನು. 
"ಹಠಮಾರಿ ಹೆಣ್ಣು ' ಎಂದು 
ಅನ್ನುವಿಯಾದರೆ ಅನ್ನು. ಆದರೆ 
ಅತ್ತಿಂದಿತ್ತ ಗೋಣಾಡಿಸಿ ಮಾತ್ರ 
ತುಂಟ ಕಂಗಳಿಗೆ ಎರಚದಿರು ಮಣ್ಣು K 
ದಯವಿಟ್ಟು ದಯೆಯಿಟ್ಟು ದಾರಿಬಿಡು. 
ಕೆಣಕದೆ, ಒಳಗೇನಿದೆಯೆಂದು 
ಇಣುಕಿ ನೋಡುವೆನು. ಗುಲಾಬಿ 
ಮೃದುಪಾದದ ಹೆಜ್ಜೆಯಿಟ್ಟು 
ನೋವಾಗದ ಹಾಗೆ ನಡೆದಾಡುವೆನು. 
ಖಾಲಿಯೆನಿಸಿದರೆ ಒಂದಿಷ್ಟು 

ಹಸಿರ ಬೆಳೆಸುವೆನು. 

ನೋಡು: ನಾಳಿನ ದಿನ ಕಣ್ಣ ಪೊರೆ 
ಕಳಚಿ, ನೆನಪು ನಿಚ್ಚಳವಾಗಿ, 
ಮಸುಕು ಹೆಜ್ಜೆಯನ್ನಪ್ಪಿ, ನೀ... 
ಬಿಕ್ಕಳಿಸುವಾಗ ಸಾವಿರ ಮೈಲುಗಳಾಚೆ 
ಸಮಶೃತಿಯಲ್ಲಿ ನುಡಿಯಬಹುದು 
ನನ್ನ ಗೆಜ್ಜೆಯ ಗುನುಗು. 


ನಾ ಬರುತ್ತೇನೆ ಕೇಳು / ೧೮ 


ಆಗ : ಬಾಜಾ-ಬಜಂತ್ರಿ ನುಡಿಸಿ 
"ಸುಸ್ವ್ತಾಗತ' ಫಲಕ ತೂಗು ಹಾಕಿದರೂ 
ತಿರುಗಿ ನೋಡುವವಳಲ್ಲ ನಾನು. 

ಎರಡೂ ಕೈಚಾಚಿ “ಬಾ' ಎಂದು 

ಕರೆದರೂ ಬರುವವಳಲ್ಲ ನಾನು 
ಬರಬೇಕೆನಿಸಿದರೂ ಬರಲಾಗುವುದಿಲ್ಲ ಕೇಳು! 
ಹಿಂದಿರುಗಿ ಬರಲಾರದಷ್ಟು ದೂರ 

ಹೋದ ಮೇಲೆ ಹೇಗೆ ಬರುವುದು ಹೇಳು ? 


ನಾ ಬರುತ್ತೇನೆ ಕೇಳು / ೧೯ 


ಪದ .ವಾಗಲಿಲ 
Py ಇ 


ಕಡಲ ಕಪ್ಪೊಳಗೆ 
ನಕ್ಷತ್ರಗಳು ಅರಳಿದವು. 
ಒಂಟಿ ಮೋಡಗಳು 
ಠೆಕ್ಟೆ ಬೀಸುತ್ತಿದವು. 
ಚಂದಿರ ಈಸುತ್ತಿದ. 


ಸಾವಿರ ಸಾವಿರ ಹಳ 'ಕೊಳ್ಳೆಗಳು 
ಕಡಲನ್ನು ಹೆಣೆದವು. 

ಅದೇ ಕಡಲು ಹೊಳೆಯಾಗಿ 
ಹಾಳೆಯ ಮೇಲೆ ಹನಿದು, ಹರಿದು 
ಪದ್ಮವಾಯಿತು 


ಕಪ್ಪು ಕಡಲ ಮೊಗದಲ್ಲಿ 
ಕಣ್ಣುಗಳು ನಕ್ಷತ್ರಗಳಂತೆ ಅರಳಿದವು. 
ಮುಂಗುರುಳು ರಕ್ಕೆ ಬೀಸುವ 
ಒಂಟಿ ಮೋಡಗಳ ಹಾಗೆ 
ತುಟಿಯಂಚಿನಲ್ಲಿ ಬೆಳದಿಂಗಳ ನಗೆ. 


ಕಣ್ಣು, ತುಟಿ, ಮುಂಗುರುಳು 
ಹೊಳೆಹೊಳೆದು ಹಾಳೆಯ ಮೇಲಿ 
ಪದ್ಯವಾಯಿತು. 


ತಾರೆಯರು, ಮೋಡಗಳು 
ಪದ್ಯವಾದವು. 
ಕಣ್ಣುಗಳು, ಮುಂಗುರುಳು 
ಪದ್ಮವಾದವು. 


ನಾ ಬರುತ್ತೇನೆ ಕೇಳು / ೨೦ 


ಪದ್ಮವಾಗಬೇಕು ಅಂತ 
ನನಗೂ ಅನಿಸಿತು. 

ಕಡಲ ಕನ್ನಡಿಯೊಳಗೆ ಇಣುಕಿದೆ 
ಬಿಂಬ ಕಾಣಲಿಲ್ಲ. 

ಕಣ್ಣ ಕನ್ನಡಿಯೊಳಗೆ ಇಣುಕಿದೆ 
ನನ್ನ ಬಿಂಬವಾಗಿರಲಿಲ್ಲ. 


ನಾನು ಪದ್ಯವಾಗಲಿಲ್ಲ. 


ನಾ ಬರುತ್ತೇನೆ ಕೇಳು / ೨೧ 


ಆಕಾಶ 

ಇಬ್ಬನಿಯ ಹಾಗೆ ಕರಗುತ್ತಲಿದೆ. 
ಸೂರ್ಯ 

ಬಾವಲಿಯಾಗಿದ್ದಾನೆ. 

ಬೆಟ್ಟಗುಡ್ಲೆ ಕಣಿವೆ-ಕಂದರಗಳು 
ಚಂದಿರನನ್ನು ನುಂಗುತ್ತಲಿವೆ. 
ಚುಕ್ಕಿಗಳ ಕಂಗಳಿಗೆ ಪೊರೆ ಬಂದಿದೆ. 
ಮೋಡಗಳು ರೆಕ್ಕೆ ಕಟ್ಟಿಕೊಂಡು 
ಪಲಸೆ ಹೋಗುತ್ತಿವೆ. 

ಕಪ್ಪನ್ನು ಹೊದ್ದ ರಸ್ತೆಗಳು 
ಮುಸುಕಿನೊಳಗೆ ಬಿಕ್ಕುತ್ತಿವೆ. 
ನನ್ನ ಮುದ್ದು ಕವಿತೆಯ 
ಕಳೇಬರವನ್ನು ಇರುವೆಗಳು 
ಮೆರವಣಿಗೆಯಲ್ಲಿ ಒಯ್ಯುತ್ತಿವೆ. 


ಸಹಾಯ! ಹೆದರಿಕೆಯಾಗುತ್ತಿದೆ. 


೫ 


ಪುಟ್ಟ ಹುಡುಗಿ...... ಹೆದರಬೇಡ! 
ನಾನಿg್ಲಿಯೆ ಇದ್ದೇನೆ. 

ನನ್ನೆದೆಯ ಮೇಲೆ ಒರಗಿಕೊ... 
ಮೆಲ್ಲಗೆ ತಟ್ಟುತ್ತೇನೆ. 

ಹಿತವಾಗಿ ತೆರೆದುಕೊ... 

ಸುಂದರ ಕನಸುಗಳನ್ನು ಕರೆಯುತ್ತೇನೆ. 
ಬೆಚ್ಚಗೆ ಮಲಗಿಕೊ... 

ನಾಳೆಗಳು ಸುಂದರವಾಗಿರುತ್ತವೆ. 


ನಾ ಬರುತ್ತೇನೆ ಕೇಳು / ೨೨ 


ಬೆಚ್ಚಗೆ ಮಲಗಿಕೊ... 
ನಾಳೆಗಳು ಸುಗಂಧಮಯವಾಗಿರುಂತ್ತವೆ. 
ಬೆಚ್ಚಗೆ ಮಲಗಿಕೊ... 
ನಾಳೆಗಳು ಸುಖಮಯಂವಾಗಿರುಂತ್ತವೆ. 
ಬಿಚ್ಚೆಗೆ ಮಲಗಿಕೋ... 


ನಾ ಬರುತ್ತೇನೆ ಕೇಳು / ೨೨. 


ಆವನ ಕಣಲಿ... 


ಬೆಟ್ಟಗಳು ಬೆಳೆಯುತ್ತಿದ್ದವು 
ತಾರೆಯರು ಹೊಳೆಯುತ್ತಿದ್ದವು. 


ಬಣ್ಣಗಳು ಅರಳುತ್ತಿದ್ದವು. 
ಮೋಡಗಳು ಹೊರಳುತ್ತಿದ್ದವು. 


ಮಳೆ ಸುರಿಯುತ್ತಿತ್ತು. 
ಹೊಳೆ ಹರಿಯುತ್ತಿತ್ತು. 


ಹೆಗಲು ಉರಿಯುತ್ತಿತ್ತು. 
ಇರುಳು ತಂಪೆರೆಯುತ್ತಿತ್ತು. 


ನನಗೊ... ಅಚ್ಚರಿ! 


೨ 


ನಾನು ಬೆಟ್ನಷನ್ನೇರಿ 
ಮೋಡಗಳೊಂದಿಗೆ ಮಾತಾಡುತ್ತಿದ್ದೆ. 


ಬಣ್ಣಗಳನ್ನು ಬಳಿದಂಕೊಂ 
ಮಳೆಯಲ್ಲಿ ಮೀಯುತ್ತಿದೆ. 


ಹೊಳೆಯಲ್ಲಿ ಮುಳುಗಿ 
ತಾರೆಯರನ್ನು ಆರಿಸುತ್ತಿದ್ದೆ. 


ನನಗೆ ಖುಷಿ. 


~~ 
ವೊನೊೋ 
ವೂನು 


ಅವನ 


ಮಳೆಯಾಗಿದ್ದೇನೆ. 
೧ಳೆಯಾಗಿದ್ದೇನೆ. 
ಇರುಳಾಗಿದ್ದೇನೆ. 


ಕಣ್ಣಲ್ಲಿ ಕರಗುತ್ತ 


ಈ 


ಅವನೊಳಗೆ ಇಳಿದಿದ್ದೇನೆ. 
ಲಯವಾಗಿದ್ದೇನೆ. 


ಈ ಗೆಳೆತನ........ 


ನನ್ನೆಲ್ಲಾ ಪದ್ಯಗಳಲ್ಲಿರುವಂತೆ 

ಇಲ್ಲೂ ತಾರೆ, ಮೋಡ, ಗಾಳಿ, 
ಕಡಲು, ಸೂರ್ಯರಿದ್ದಾರೆ. 
ನಿನಗಿಷ್ಟವಾದರೆ ಓದು ಒತ್ತಾಯವಿಲ್ಲ. 
ಇಷ ಸ ವಾಗದಿದ್ದರೆ ಬೇಡ 

ಕಿಂಚಿತ್ತೂ ಕೋಪವಿಲ್ಲ. 


ಆದರೆ ನಾನು ಪ್ರೀತಿಸುವ 

ಗಾಳಿ, ಮೋಡ, ತಾರೆಯರನ್ನು 
ನಿಂದಿಸಬೇಡ. 

ನಾನು ಪ್ರೀತಿಸುವ 

ಕಡಲು, ಧೂಳು, ಸೂರ್ಯರನ್ನು 
ನಿಂದಿಸಬೇಡ. 

ಅವರ ಬಗ್ಗೆ ಯಾಕೆ ಬರೆಯುತ್ತಿ ? 
ಎಂದು ಕೇಳಬೇಡ. 

ಅವರ ಬಗ್ಗೆ ಎಷ್ಟು ಬರೆಯುತ್ತಿ ? 
ಎಂದು ಕಾಡಬೇಡ. 


ನಾನೀಗ 
ನನ್ನ-ನಿನ್ನ ಗೆಳೆತನದ ಬಗೆ 

[a 
ಬರೆಯುತ್ತಿದ್ದೇನೆ. 
ನಿನ್ನ ಗೆ ರು ಹಾಜರಿಯಲ್ಲಿ 
ತಾರೆ, ಸೂರ್ಯ, ಮೋಡ, ಗಾಳಿ 
ನನ್ನ ಜತೆಯಲ್ಲಿದ್ದಾರೆ. 


ನಾ ಬರುತ್ತೇನೆ ಕೇಳು / ೨೬ 


ಈ ಗೆಳೆತನ ಮೋಡಗಳ ಹಾಗೆ. 
ನಾಲ್ಕು ಹನಿ ತೆಂಪು ಚೆಲ್ಲು ತ್ರೇನೆ 
ಎಂದು ಹೇಳುವುದಿಲ್ಲ. 

ಚೆಲ್ಲಬೇಡ ಎಂದರೆ ¢ 
ಕೇಳುವುದೂ ಇಲ್ಲ. 


ಈ ಗೆಳೆತನ ಕಡಲೊಳಗಿನ 

ಅಲೆಗಳ ಹಾಗೆ. 

ತಡಿಯಲ್ಲಿ ನಿಂತರೆ ಓಡಿಬಂದು 
ಕಾಲನ್ನು ಚುಂಬಿಸುತ್ತದೆ. 
ಚುಂಬಿಸುತ್ತೀನೆ ಎಂದು ಹೇಳುವುದಿಲ್ಲ. 
ಚುಂಬಿಸಬೇಡ 

ಎಂದರೆ ಕೇಳುವುದೂ ಇಲ್ಲ. 


ಈ ಗೆಳೆತನ 

ಉರಿಯುವ ಸೂರ್ಯನ ಹಾಗೆ, 
ಚುಚ್ಚುತ್ತೇನೆ ಎಂದು ಹೇಳುವುದಿಲ್ಲ. 
ಚುಚ್ಚಬೇಡ ಎಂದರೆ 

ಕೇಳುವುದೂ ಇಲ್ಲ. 


ಈ ಗೆಳೆತನ ಗಾಳಿಯ ಹಾಗೆ. 
ಎದೆಯೊಳಗೆ ನುಗ್ಗಿ ಹೆಣರಬರುತ್ತದೆ. 
ಹೋಗುತ್ತೇನೆ ಎಂದು ಹೇಳುವುದಿಲ್ಲ. 
ಹೋಗಬೇಡ ಎಂದರೆ 

ಕೇಳುವುದೂ ಇಲ್ಲ. 


ನಾ 'ಬರುತ್ತೇನೆ ಕೇಳು / ೨೭ 


ಆದರೂ ಅನಿಸುತ್ತದೆ. 
ಒಮ್ಮೊಮ್ಮೆ ಈ ಗೆಳೆತನ 
ಧೂಳಿನ ಹಾಗೆ ಮೆತ್ತಿಕೊಳ್ಳುತ್ತದೆ. 
ಕೊಡವಿದರೆ ಚದುರಿ 

ಚೆಲ್ಲಿ ಹೋಗುತ್ತದೆ. 


ಹೌದು. 
ನನ್ನ ನಿನ್ನ ಗೆಳೆತನದಲ್ಲಿ 
ಮೆಚ್ಚು, ವಂಧಾದ್ದು ಇದೆ. 
ಚುಚು ವಂಥಾದು ಇದೆ. 
ಚ [NN] 
ಕೊಚ್ಚಿ ಹರಿದು ಹೋಗುವಂಥಾದ್ದು ಇದೆ. 


ಅಂದಹಾಗೆ ಗೆಳೆಯಾ... 

ಈ ಗೆಳೆತನದಲ್ಲಿ ನಾನು 
ಶಾಮೀಲಾಗಿದ್ದರೂ ಇದು 
ಇಡಿಯಾಗಿ ನಿನ್ನನ್ನಿ ಕುರಿತೆ 

ಬರೆದ ಕವನ. ನಿಜ. 

ಬರೆ ಎಂದೇನೂ ನೀನು ಕೇಳಿಲ್ಲ. 
ಆದರೆ ಬರೆಯಬೇಡ 

ಎಂದರೆ ನಾನು ಕೇಳುವುದೂ ಇಲ್ಲ. 


ನಾ ಬರುತ್ತೇನೆ' ಕೇಳು / ೨೮ 


ಚಿತ್ರ ಪೂರ್ಣಗೊಳಿಸಲಾರೆಯಾ ? 


೧ 


ಅಂಗಳದ ತುಂಬ 
ಮುತ್ತು ಪೋಣಿಸಿದ 
ಹಾಗೆ ಚುಕ್ಕಿಗಳ 


ಚಿತ್ತಾರದಲ್ಲಿನ ಚೌಕಗಳಲ್ಲಿ 
ನೀಲಿ, ಬಿಳಿ, ಗುಲಾಬಿ. 
ನೇರಿಳೆ ರಂಗುಗಳ 

ಕಲಸು ಮೇಲೋಗರ. 
ಭಾವಗಳ ಆಳ 

ಬಣ್ಣಗಳ ಮೇಳ 

ಚಿತ್ರದ ಜೀವಾಳ. 


ಪ್ರ 


ಪರಿಕರಗಳ ಅಭಾವ 

ಚಿತ್ರ ಪೂರ್ಣಗೊಳಿಸಲಾಗಲಿಲ್ಲ. 
ಮಾತು ಬಣ್ಣ ಕಟ್ಟಿದ 
ಭಾಷೆಯಲ್ಲ ಗೆಳೆಯಾ... 
“ಸುತ್ತು ಬಳಸಿದ ಮಾತು 
ಸಲ್ಪ... ಎಂದನ್ನುವಿಯಾದರೆ 
ಕೇಳು | 
ಅಂಗಳ ನನ್ನೀ ಹೃದಯ 
ನಿನ್ನದೇ ಚಿತ್ರ ಎಲ್ಲಾ...... 


ನಾ ಬರುತ್ತೇನೆ ಕೇಳು / ೨೯ 


ಕ್ಮ 


ತಿದ್ದಿ, ತೀಡಿ, ಒರಣ- 
ಗೊಳಿಸಿದ್ದಾಗ್ಯ್ಕೂ ಅರೆಬರೆ 
ಅರ್ಥ, ಅಲಂಕಾರ. 
ಒಂದಿಷ್ಟು SS ನಿನ್ನ 
ಕೌರ್ಯ, ಮಾತ್ತರ್ಯ 
ಪರಿಚಯಿಸುವಿಯಾದರೆ 
ಕೆಂಪು-ಹಳೆದಿ ಹುಡಿ 
ಹಾರಿಸಿ ಅನಾವರಣ- 
ಗೊಳಿಸುತ್ತೇನೆ ಚಿತ್ರ 
ಪೂರ್ಣಗೊಳಿಸಲಾರೆಯಾ ? 


pe ಬರುತ್ತೇನೆ ಕೇಳು / ೩೦ 


ಬಿಕ್ಕಳಿಸಿ ಅಳದಿರಲ್ಲಿ....ಬ್ರೀತಿ 


ಕನಸು, ಕಾಮನಬಿಲ್ಲಿನಲ್ಲಿ, 
ಜೂಗಳಿಸುವ ಗಿಡಮರ 
ಬಳ್ಳಿ ಹೂವಿನಲ್ಲಿ, 

ಚುರೈ ಚಂದ್ರಮರ 

ನಗೆ ಬೆಳದಿಂಗಳಿನಲ್ಲಿ, 
ಹೊರಳುವ ಅಲೆಯ ಏರಿಳಿತ 
ಲಯಬದ್ಧ ಸಂಗೀತದಲ್ಲಿ, 
ಮಗ್ಗು ಲಾದ . ಮುಂಜಾವಿನ 
ಅರಳು ನೋಟದ ಬೆಳಕಿನಲ್ಲಿ, 
ಚಿಲಿಪಿಲಿ ಸಂಗೀತದಲ್ಲಿ 


ಮುಕ್ಕ ಳಿಸಿ ನಗಲಿ ನಮ್ಮಿ ಬ್ಬ ರ ಪ್ರೀತಿ. 


ಒತ್ತಿ ಉರುಳುವ ಮರಳು. 

'ಕೂಗಿ ಕಂಗೆಡಿಸುವ ಕೊರಲು, 

ಕಲಕುವ ಕತ್ತಲ ನೆರಳು, 

ಬಿರುಬಿಸಿಲಂ, ಬಿರರಿಗಾಳಿಯ ಬೀಸು, 
ಕಲ್ಲು ಮುಳ್ಳಿ ನ ಹಾಸು, 

ಬಿಕ್ಕ pi ಬಾನು, ಗದಗುಟ್ಟಿಸುವ ಕಾನು, 
ಗುಡುಗು-ಮಿಂಚಿನಲ್ಲೂ ದ | 


ಬಿಕ್ಕಳಿಸಿ ಅಳದಿರಲಿ ನಮ್ಮಿಬ್ಬರ ಪ್ರೀತಿ 


ನಾ ಬರುತ್ತೇನೆ ಕೇಳು / ೩೧ 


ಹ ಒಂದು ಕಣದ ಹಿಂದೆ... 


ಈ ಒಂದು ಕ್ಷಣದ ಹಿಂದೆ... 
ನಿನ್ನ ಬಾದಾಮಿ ಕಣ್ಣು ಗಳ 
ಪರಿಚಯ ನನಗಿರಲಿಲ್ಲ. 

ನಿನ್ನ ಬೆವರಿನ ಪರಿಮಳಕ್ಕೆ 

ನನ್ನ ಮೂಗು ಅರಳುತ್ತದೆಯೆಂದು 


ನನಗೆ ಗೊತ್ತಿರಲಿಲ್ಲ. 


ಈ ಒಂದು ಕ್ಷಣದ ಹಿಂದೆ... 
ನಿನ್ನ ಬೆಚ್ಚನೆಯ ಎದೆಯಲ್ಲಿ 
ಮರೆತ ಸಂಗತಿಗಳಿರುತ್ತವೆ 
ಎಂದು ನನಗೆ' ಗೊತ್ತಿರಲಿಲ್ಲ. 
ನನ್ನ ಪೀತಿವಂಚಿತ ಕವಿತೆಗೆ 

i 
ನೀನು ಬಣ್ಣದ ಅಂಗಿ ತೊಡಿಸುತ್ತಿ 
ಎಂದು ತಿಳಿದಿರಲಿಲ್ಲ. 


ಈ ಒಂದು ಕ್ಷಣದ ಹಿಂದೆ... 
ನಿನ್ನ ಭಾರವಾದ ಹೆಜ್ಜೆಗಳು 
ನನ್ನ ದಣಿಸುತ್ತವೆ 

ಎಂದು ತಿಳಿದಿರಲಿಲ್ಲ. 

ನಿನ್ನ ಬಾಡಿದ. ಕೆನ್ನೆಗಳು 
ನನ್ನನ್ನು ಕಂಗೆಡಿಸುತ್ತವೆ 
ಎಂದುಕೊಂಡಿರಲಿಲ್ಲ. 


ನಾ ಬರುತ್ತೇನೆ ಕೇಳು / ೩೨ 


ಈ ಒಂದು ಕ್ಷಣದ ಹಿಂದೆ... 
ನಿನ್ನ ತುಟಿಯಲ್ಲಿ ವಸಂತನ 
ನಗುವನ್ನು ಕಂಡು 
ಒಡಿಬಂದಿದ್ದೆನಾದರೂ 

ಇದೀಗ ಮಂಜಿನಲ್ಲಿ ಇಡಿಯಾಗಿ 
ಹೊತುಹೋಗಿದ್ದೇನೆ. 


ಈ ಒಂದು ಕ್ಷಣದ ಹಿಂದೆ... 
ಬೆಳಗಿನ ಸೂರ್ಯನನ್ನು 
ಭೇಟಿಯಾಗೋಣ ಎಂದು 
ಕರೆದದ್ದು ನೀನೆ. 

ಇದೀಗ ಮುಸ್ಸಂಜೆ 
ಹೊರಡೋಣ ಅನ್ನುತ್ತಿದ್ದೀಯಾ... 
ಎಂತಹ ಕೊನೆ ?? 


ನಾ ಬರುತ್ತೇನೆ ಕೇಳು / ೩೩ 


(ಪೂರ್ವಾರ್ಧ) 
ಯಾರಲ್ಲಿ ? ಯಾರಿದ್ದೀರಿ ? 
ಬಂದಿದ್ದೇನೆ. ಬಾಗಿಲು ತೆಗೆಯಿರಿ. 


ಈತನಕ ಇದ್ದಳು. ಈಗಿಲ್ಲ 
ಎಂದರೆ ಹೇಗೆ ನಂಬಲಿ? 


ಕಿಟಕಿಗಳ ತೆರೆದುಕೊಳ್ಳಿ 
ಬಾಗಿಲುಗಳ ತೆರೆದುಕೊಳಿ 4 
ಬಂದಿದ್ದೇನೆ. ಕರೆದುಕೊಳ್ಳಿ. 


ಹೌದು. ಇಲ್ಲಿ ಈ ಕಿಟಕಿಯ ಬಳಿ ಕುಳಿತು 
ತಾರೆಯರನ್ನು ಎಂ ಣಿಸುತ್ತಿದ್ದ ಲ್ಲು. 

ಈಗ ಆಕಾಶ ಬಟಾಬಯಲು 
ಸುರಿಯುತ್ತಿದೆ ಕತ್ತಲು. 


ಹೌದು. ಇಲ್ಲೆ ಈ ಮೇಜಿನ ಮೇಲೆ 
ತಲೆಯಿಟ್ಟು ಕವಿತೆ ಬರೆಯುತ್ತಿದ್ದಳು. 
ಈಗ ಮೌನದ ಕಾವಲು 

ನೆನಪುಗಳ ನೆರಳು. 


(ಉತ್ತರಾರ್ಧ) 
ಗೆಳೆಯಾ... 
ನಿನ್ನನ್ನು ಹೇಗೆ ಸಂತ್ರೆ ಸಲಿ.? 


ಅದೊ... ಈ ಮೂಲೆಯಲ್ಲಿ 
ಬೆಂದು ಬೂದಿಯಾದ ಕವಿತೆಗಳ 
ತುಣುಕುಗಳಿವೆ ಆಯ್ದು ಕೊ... 


pe pe FR 5% € 
ನಾ ಬರುತ್ತೇನೆ ಕೇಳು / ೩೪ 


ಹಠಮಾರಿ ಗಾಳಿ ಇಡಿಯಾಗಿ 
ಹಂಚಿಕೊಳ್ಳುತ್ತಿದೆ. 

ತಡಮಾಡದೆ ಕಸಿದುಕೊ... 
ದಯವಿಟ್ಟು ಹೋಗು. 
ಯಾವತ್ತಿಗೂ ಇಲ್ಲ ನಿನ್ನ ಹುಡುಗಿ. 


ಕದ ಮುಚ್ಚಿಕೊ. ಸ 
ನೋಡಬೇಡ ತಿರುಗಿ. 


ನಾ ಬರುತ್ತೇನೆ ಕೇಳು / ೩೫ 


ಅದೇನು? ಎಂದು y 
ಯಾಕೆ ಕೇಳುತ್ತೀರಿ ? 
ಕಡಲನ್ನು ನೋಡಿದ್ದೀರಾ ? 
ಹಾಗಾದರೆ ಸುಮ್ಮನಿರಿ. 


"ಪ್ರೀತಿ 
ಪರಿಚಯಿಸಿ ಅಂದಿರಾ? 
ತುಂಬಾ ಸುಲಭ. 
ಒಮ್ಮೆ ಆಗಸವನ್ನು 
ಕಣ್ಮುಂದೆ ಕರೆಯಿರಿ. 


"ಪ್ರೀತಿ' 
ಪ್ರಿಯವಾಗುತ್ತದೆ. 

ಯಾಕೆಂದರೆ ಅದಕ್ಕೆ 

ಬಣ್ಣವಿದೆ, ರುಚಿಯಿದೆ, 
ವಾಸನೆಯಿದೆ. 

“ಪ್ರೀತಿ” 

ಶೂನ್ಯಕ್ಕೆ ಸಮ. 

ಯಾಕೆಂದರೆ ಅದು 

ಎಲ್ಲವೂ ಹೌದು 

ಏನೇನೂ ಅಲ್ಲ! 

"ಪ್ರೀತಿ' 

ಪ್ರಕೃತಿ. ಅದು ಹೊವಾಗುತ್ತದೆ, 
ಕಾಯಾಗುತ್ತದೆ, ಹಣ್ಣಾಗುತ್ತದೆ. 
ಮತ್ತೆ ಬೀಜವಾಗುತ್ತದೆ. 


ನಾ ಬರುತ್ತೇನೆ ಕೇಳು / ೩೬ 


ಪ್ರಾರ್ಥನೆ 
ನೀವು ನಗೆ ದೀವಟಿಗೆಗಳನ್ನು 
ಖರೀದಿಸುತ್ತೀರಾ ? 
ನೀವು ಚಿಗಿತ ಆಸೆ ಗಳನ್ನು 
ಖರೀದಿಸುತ್ತೀರಾ ? 
ನೀವು ಕುಪ್ಪಳಿಸುವ ಕನಸುಗಳನ್ನು 
ಖರೀದಿಸುತ್ತೀರಾ ? 
ಹಾಗಾದರೆ ನಮ್ಮಲ್ಲಿಗೆ ಬನ್ನಿ. 
ಮ್ಮಲ್ಲಿ ಲಾಟರಿ ಟಿಕೇಟು 
ಮಾರುವ ಪುಟ್ಟ ಹುಡುಗರಿದ್ದಾರೆ. 
ಕಣ್ಣಲ್ಲ ಕಟ್ಟಿಹಾಕುತ್ತಾರೆ. 
ಪ್ರೀತಿಯಿಂದ ಅಂಟಿಕೊಳ್ಳುತ್ತಾರೆ. 
ಆಸೆ-ಕನಸುಗಳನ್ನು ಹರವಿ 
ಬೆಲೆ ಮಂಡಿಸುತ್ತಾರೆ. 
ಒಂದು ರುಪಾಯಿ ತೆತ್ತು ಖರೀದಿಸಿದರೆ 
ಕೈ ಮುಗಿದು ಕೃತಜ್ಞತೆ ಸಲ್ಲಿಸುತ್ತಾರೆ. 
ಶುಭ ಹಾರೈಸುತ್ತಾ ಬೀಳ್ಕೊಡುತ್ತಾರೆ. 


ಅಂತೆಯೆ... 

ಒಮ್ಮೆ ನಮ್ಮಲ್ಲಿಗೆ ಬನ್ನೀ 
ನಮ್ಮ ಹುಡುಗರ ತುಟಿಯಂಚಿನ 
ನಗೆಯನ್ನು ಖರೀದಿಸಿ. 

ನಮ್ಮ ಹುಡುಗರ ಕಣ್ಣಂಚಿನ 
ಕನಸುಗಳನ್ನು ಖರೀದಿಸಿ. 

ನಮ್ಮ ಹುಡುಗರ ಮೋರೆಯಲ್ಲಿ 
ಚಿಗಿತ ಆಸೆಗಳನ್ನು ಖರೀದಿಸಿ. 
ನಮ್ಮ ಹುಡುಗರ ನಾಳೆಗಳನ್ನು 
ನಿಮ್ಮ ಜೇಬುಗಳಲ್ಲಿ 
ದ್ರಪಡಿಸಿ ಸಂರಕ್ಷಿಸಿ. 


£4 


ನಾ ಬರುತ್ತೇನೆ ಕೇಳು / ೩೭ 


ಕುದುರೆ ಮತ್ತು ಮುತ್ತುಗಳು 


ಮುತ್ತಿನಂತಹ ಅಕ್ಕಂದಿರಿಬ )ರನ್ನು 
ಕುದುರೆಯೊಂದು ಕೆಡವಿ 
ಕಂಗೆಡಿಸಿದ ಸುದ್ದಿ 

ನಿಮಗೂ ತಲುಪಿರಬಹುದು. 


ಅಕ್ಕಂದಿರೇ ಹುಚ್ಚು ತನದಿಂದ 
ಕುದುರೆಯನ್ನು ಕೆಣಕಿ ಕಂಗೆಟ ರೆಂದು 
ಹಬಿ ಸಿದ ಸುದ್ದಿಯನ್ನು 

ನೀವು ನಂಬಿರಲೂಬಹುದು. 


ಬಯಲೊಳೆಗೆ 

ಬಯಲಾದರಂತೆ ಅಕ್ಕಂದಿರು 
ಧೂಳೊಳಗೆ ಮೆ ) ವರುಚ್ಛಿಕೊಂಡವರನ್ನು 
ಮೆರವಣಿಗೆಯಲ್ಲಿ ಕುಣಿಸಿದರಂತೆ 
ಮಾನವಂತರು. 


ಎಚ್ಚರವಾಗಿರುವ ರಸ್ತೆಗಳ 

ನೀವು ಕಂಡಿರೆ...ನೀವು ಕಂಡಿರೆ... 
ಸುಡುವ ಸೂರ್ಯಗಳೆ 

ನೀವು ಕಂಡಿರೆ...ನೀವು ಕಂಡಿರೆ... 
ಮೆ )ಿ ತುಂಬ ಎಲೆರೆಪ್ಪೆಗಳನ್ನು 
ಅಂಟಿಸಿಕೊಂಡಿರುವ ಮರಗಳೆ 

ನೀವು ಕಂಡಿರೆ...ನೀವು ಕಂಡಿರೆ... 


ನಾ ಬರುತ್ತೇನೆ ಕೇಳು / ೩೮ 


ನನ್ನಕ್ಕಂದಿರನ್ನು ಹಣ್ಣುಮಾಡಿದ 
ಹುಣ್ಣುಗಳಾರು ನೀವು ಹೇಳಿರೆ... 
ನನ್ನಕ್ಕಂದಿರ ಹೃದಯ ಗೋರಿಗೊಳಿಸಿ 
ವಿಜಯಪತಾಕೆ ಹಾರಿಸಿದ 
ಶೂರರಾರು ನೀವು ಹೇಳಿರೆ... 
ಎಂದು ಪ್ರಲಾಪಿಸುವುದು ವ್ಯರ್ಥ. 


ಎಲ್ಲರ ಒಳಹೊಕ್ಕು ಶೋಧಿಸುವ 
ಗಾಳಿಗೆ ಮಾತು ಬರುವಂತಿದ್ದ ರೆ?! 
ಮಾತಿರಲಿ - 
ವಹೌನವನ್ನೂ ಮಣಿಸಬಲ್ಲ 
ಗ ಈ ನಾಡಿನಲ್ಲಿ 
ಕುದುರೆಯ ಕೆನೆತವಷ್ಟೆ ಸತ್ಯ. 
ಉಳಿದದ್ದೆಲ್ಲ ಮಿಥ್ಯ. 


ನಾ ಬರುತ್ತೇನೆ ಕೇಳು / ೩೯ 


ಯುದ 
(8) 


ನಾನು ನನ್ನ ದೇಶದ ಗಡಿಯನ್ನು 
ಕೊಳೆಯದ ಹೆಣಕ್ಕೆ ಹೋಲಿಸುತ್ತೇನೆ. 
ನಿತ್ಯ ಕಾವಲು ಕಾಯುವ ನೂರು 
ಕಣ್ಣುಗಳಿಗಾಗಿ ದುಃಖಿಸುತ್ತೇನೆ. 


ಹೆಸಿರು ಉಸಿರಾಡದ ಮರಗಳಿಗಾಗಿ 
ಗೂಡು ಕಟ್ಟದ ಹಕ್ಕಿಗಳಿಗಾಗಿ 

ಬೇವನ್ನೆ ನೆಚ್ಚಿ ಸಾಯುವ ಕೋಗಿಲೆಗಳಿಗಾಗಿ 
ದುಃಖಿಸುತ್ತೇನೆ. 


ನೀರವತೆಯಲ್ಲಿ ನರ್ತಿಸುವ 
ಸದು ಗಳ-ಅಕ್ರಂದನಗಳ 

| 
ಜುಗಲಬಂದಿ 
ನನ್ನನ್ನು ಕಂಗೆಡಿಸುತ್ತದೆ. 


ಕೆಂಪು ಸೂರ್ಯನನ್ನು ಹಣೆಗಿರಿಸಿಕೊಂಡು 
ಹಳದಿ ಸೇವಂತಿಗೆಯನ್ನು ಮಾುಡಿಗಿರಿಸಿಕೊಂಡು 
ನಿರೀಕ್ಷೆಯಲ್ಲೆ ನಲುಗಿಹೋಗುವ 

ನೂರು ಹೆಣ್ಣುಗಳಿಗಾಗಿ ದುಃಖಿಸುತ್ತೇನೆ. 


ಬೆಳದಿಂಗಳ ರಾತ್ರಿಗಳನ್ನು 
ಮಲ್ಲಿಗೆಯ ಹಗಲುಗಳನ್ನು 
ಮುದ್ದಿಸಬೇಕಾದ ಕಣ್ಣುಗಳು 
ಯಮನ ಕಣ್ಣುಗಳಲ್ಲಿ 
ಮುಗುಳು ನಗುವುದು 
ನನ್ನನ್ನು ಕಂಗೆಡಿಸುತ್ತದೆ. 


ಯುದ್ಧ ನನ್ನನ್ನು ಕಂಗೆಡಿಸುತ್ತದೆ. 
ಬುದ. ನನನು ಸಂತೆಸುತಾನೆ. 
ಗ ೬ ಇ ಲ ಎ 


ನಾ ಬರುತ್ತೇನೆ ಕೇಳು / ೪೦ 


ನವ್ಯ 


ಅದೇ ನೆಲ" ಅದೇ 'ಜಲ 
ಎದೆ ಸೀಳಿ ಹೊರಬಂದ 
ಚಿಗುರುಗಳು ಮತ್ತದೇ 
ಹಳೆಯ ಬೀಜದ ಫಲ 


ಆಲಿ ಇಲ್ಲಿ... 
ಗಾಳಿಗುಂಟ ತೇಲಿಬಂದ 
ಹೊಸತನದ ವಾಸನೆ ಕುಡಿದು 
ಅಮಲಿನಲ್ಲಿ ತಲೆಕುಣಿಸಿ 
ತೊನೆದಾಡುವ ಸಲ 


ಹಳೆಯದನ್ನೆ ಹೊಸದಾಗಿ 
ನೋಡುವ ವಿಚಿತ್ರ ಖಯಾಲಿ 
ಸಂಭ್ರಮಿಸಿ ಎತ್ತಿಕಟ್ಟಿದ್ದು 
ಮತ್ತದೇ ಹಳೆಯ ಬೀಲಿ! 


ನಾ ಬರುತ್ತೇನೆ ಕೇಳು / ೪೧ 


ಹೇಳಲೇಬೇಕಾದ ಮಾತುಗಳು 


ಹೇಳಬಾರದು. ಅಂದುಕೊಂಡರೂ 
ದಿಗ್ಗನೆ ಎದೆಗೆ ಒದ್ದು 
ದುಡುದುಡು ಓಡಿಬಂದು 
ಗಂಟಲಲ್ಲಿ ಗಕ್ಕನೆ ಕೂತು 
ಹೊರಳಿ-ತೆವಳಿ ನಾಲಿಗೆಯ 
ತುದಿಗೆ ಬಂದು ನಿಂತಾಗ 
ಕಿಕ್ಕಿರಿದ ಸಭಾಂಗಣದಲ್ಲಿ 
ಹೆಜ್ಜೆತಪ್ಪಿದ ನರ್ತಕಿಯಂತೆ 
ಗೆಜ್ಜೆ ಧ ೈನಿಗಳೂ ಅಸ್ಪಷ್ಟ 
ಹಾವ ಭಾವಗಳು ಮಾತ್ರ 
ಕಂಗಳಲ್ಲಿ ವ್ಯಕ್ತ. 


ನಾ ಬರುತ್ತೇನೆ ಕೇಳು / ೪೨ 


ಹುಡುಗಿ ದಿನಚರಿ ಬರೆಯುತ್ತಾಳೆ 


ಹುಡುಗಿ ದಿನಚರಿ ಬರೆಯಾತ್ತಾಳೆ. 
ಸುಂದರ ಹಗಲುಗಳ ಇಂಚಿಂಚನ್ನೂ 
ವರ್ಣರಂಜಿತ ಪುಟಗಳಲ್ಲಿ 
ಸೆರೆಹಿಡಿಯುತ್ತಾೆ. 

ನೂರೆಂಟು ಬಾರಿ ಯೋಚಿಸಿದರೂ 
ಕರಾಳ ರಾತ್ರಿಯ ಬಗ್ಗೆ ಒಂದೇ ಒಂದು ಸಾಲು 
 ಬರೆಯಲಾಗದೆ ಮಿಡುಕುತ್ತಾಳೆ. 
ಕಪ್ಪೆಲ್ಲವನ್ನು ಕಂಗಳಲ್ಲಿ ತುಂಬಿಕೊಂಡು 
ಶಬ್ದಗಳಿಗಾಗಿ ತಡಕಾಡುತ್ತಾಳೆ. 
ಒಂದು ದಿನ" 

ಅಪ್ಪಕಟಿತ ಭಾವಗಳಡಿ 

ಬೆಂದು ಬೂದಿಯಾಗುತ್ತ್ಮಾಳ. 
ದಿನಚರಿಯ ವರ್ಣರಂಜಿತ 
ಪುಟಗಳನು ತಿರುವಿಹಾಕಿದವರಿಗೆ 
ಪ್ರಶ್ನೆಯಾಗಿ ಕಾಡುತ್ತಾಲೆ. 
ಪ್ರಶ್ನೆಯಾಗೇ ಉಳಿಯುತ್ತಾಳೆ. 


ಳು / ೪೩ 


ಎ 
© 
db 


ನಾ ಬರುತ್ತೆ 


\ 


' 


ನನ್ನ ಕವಿತೆ 


೧ 


ಕವಿತೆ ಹುಟ್ಟುವುದು ಮಹಲಿನಲ್ಲಲ್ಲ, 
ಮುರುಕು ಜೋಪಡಿಗಳಲ್ಲಿ. 

ಕವಿತೆ ಹುಟು ವುದು ರುುಗರುಗಿಸುವ 
ದೀಪಗಳ ಬೆಳಕಿನಲ್ಲಲ್ಲ ಬುಡ್ಡಿ- 
ಬೆಳಕಿನ ಮಿಡುಕಿನಲ್ಲಿ. 


ಕವಿತೆ ಹುಟ್ಟುವುದು ಕಲ್ಪನೆಯ ಮೂಸೆಯಲ್ಲಲ್ಲ 
ದೈನಂದಿನ ಘಟನಾವಳಿಗಳಲ್ಲಿ. 

ಕವಿತೆ ಹುಟ್ಟುವುದು ತುಂತಂರುಮಳೆಯಲ್ಲಲ್ಲ 
ನೊಂದವರ ಕಣ್ಣೀರಿನಲ್ಲಿ. 


ಕವಿತೆ ಹುಟ್ಟುವುದು ಬಿಗಿದ ಕೊರಳಿನಲ್ಲಿ, 

ನಿರಾಶೆಯ ನೆರಳಿನಲ್ಲಿ, ಅಸಹಾಯಕರ ಆಕ್ರಂದನದಲ್ಲಿ. 
ಇವೆಲ್ಲ, ಅಲ್ಲಿ ಇಲ್ಲಿ ಹೆಕ್ಕಿ ಪಟ್ಟಿಮಾಡಿದ 
ನುಡಿಮುತ್ತುಗಳು. ಹೋದಲ್ಲಿಲ್ಲ ಹಿಂಬಾಲಿಸಿ 
ಕಾಡುವ ಮಾತಿನ ಭೂತಗಳು. 


೨ 


ಆದರೆ ನನ್ನ ಕವಿತೆ, ಹುಟ್ಟಿ ದ್ದು ಮಹಲಿನಲ್ಲಿ, 
ಪಿಳಿಪಿಳಿ ಕಣ್ಣು ಬಿಟ್ಟಿದ್ದು ರುಗರುಗಿಸುವ 
ದೀಪಗಳ ಬೆಳಕಿನಲ್ಲಿ, ಬೆಳೆದಿದ್ದು ಕಲ್ಪನೆಯ- 
ಮೂಸೆಯಲ್ಲಿ, ಅರಳಿದ್ದು ಕನಸಿನಲ್ಲಿ. 


ನಾ ಬರುತ್ತೇನೆ ಕೇಳು / ೪೪ 


ಆದರೂ ಈ ಕವಿತೆಗೆ-- 

ತುಡಿತ-ಮಿಡಿತಗಳಿಗೆ ಸ್ಪಂದಿಸುವ ಹೃದಯವಿದೆ 
ಮನದಲ್ಲಿ ಅವರಿಗಾಗಿಯೆ ಹೊಸೆದ ಹೊಸ ಕನಸಿದೆ. 
ಕಣ್ಣ ಬಿಂಬದಲ್ಲಿ ಕೈಕೈ ಬೆಸೆದು ಜೊತೆಯಾಗಿ 
ಹೆಜ್ಜೆಯಿಡುವ ಹಂಬಲವಿದೆ. 


ಇಷ್ಟಾದರೂ ಹಲವರ ದೃಷ್ಟಿಯಲ್ಲಿ ನನ್ನದು 
°. ಹುಟು ) ವುದಕ್ಕೆ ಮುಂಚೆಯೆ ಸತ್ತ ಕವಿತೆ. 
ಕೆಲವರ ದೃಷ್ಟಿಯಲ್ಲಂತು ಬದುಕಿದರೂ ಸತ್ತ ಕವಿತೆ! 


ನಾ ಬರುತ್ತೇನೆ ಕೇಳು / ೪೫ 


ಒಳಗೊಂದು ನದಿಯಿದೆ 


ನಿನ್ನ 

ಒಳಗೊಂದು ನದಿಯಿದೆ 

ನನ್ನ ಕಿವಿ ಹೇಳಿದೆ- 
ಅದಕ್ಕದರ ಕಲಕಲ ಕೇಳಿಸುತ್ತಿದೆ. 


ನಿನ್ನ 

ಒಳೆಗೊಂದು ನದಿಯಿದೆ 

ನನ್ನ ನಾಲಗೆ ಹೇಳಿದೆ- 
ನದಿಯ ನೀರು ಸಿಹಿಯಾಗಿದೆ. 


ನಿನ್ನ 

ಒಳಗೋೊಂದಂ ನದಿಯಿದೆ 
ನನ್ನ ಮೂಗು ಹೇಳಿದೆ- 
ನದಿಯೊಳಗೆ ಸುಗಂಧವಿದೆ. 


ನಿನ್ನ 

ಒಳಗೊಂದು ನದಿಯಿದೆ 
ನನ್ನ ಕಣ್ಣು ಹೇಳಿದೆ- 
ನದಿಯೊಳಗೆ ಬಣ್ಣವಿದೆ. 


ಕಣ್ಣು ಮೂಗು ತುಟಿ ನಾಲಗೆ 
ಹೊತ್ತಿಕೊಂಡು ಉರಿಯುತ್ತಿದೆ. 
ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದೆ. 


ಹಾಗಾದರೆ ಒಳಗೊಂದು 
ಬೆಂಕಿಯೂ ಇದೆ. 


ನಾನು ತಿಳಿದಿದ್ದೆ ಬೆಂಕಿ 
ನದಿಯೊಳಗೆ ಮಿಂದು 


ನಂದಿ ಹೋಗಿದೆ. 
] 


ನಾ ಬರುತ್ತೇನೆ ಕೇಳು / ೪೬ 


ಬ್ರೀತಿ ಸತ್ತ ಮನೆಯಲ್ಲಿ 


ಗಂಡ 

ಹಳೆಯ ಪೆ ಥ್ರೇಯಸಿಯ ನೆನಪುಗಳನ್ನು 
ಎದೆಗೊತ್ತಿಕೊಂಡು ಸಂತೈೆಸುತ್ತಿದ್ದಾನೆ. 
ಹೆಂಡತಿ- 

ಒಂಟಿ ಬಾವಲಿಯ ರೆಕ್ಕೆಬಡಿತಗಳನ್ನು 
ಎಣಿಸುತ್ತಿದ್ದಾಳೆ. 

ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ಮನೆಯಲ್ಲಿ. 


ಗಂಡ 

ಸವೆದ ಕನಸುಗಳನ್ನು ಗುಡ್ಡೆಹಾಕಿ 
ಬೆಂಕಿ ಹಚ್ಚುತ್ತಿದ್ದಾನೆ. 

ಹೆಂಡತಿ- 

ಮೇಣದ ಬತ್ತಿಗಳಾಗಿ ಉರಿದುಹೋಗಿರಿ 
ಎಂದು ತಾರೆಯರನ್ನು ಶಪಿಸುತ್ತಿದ್ದಾಳೆ.' 
ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ಮನೆಯಲ್ಲಿ. 


ಕೆಂಡ ಹೀರುತ್ತಾ ಗಂಡ 
ಬಂಡೆಯಾಗುತ್ತಿದ್ದಾನೆ ಒಳಗೆ 
ಚಳಿಗಾಳಿಯ ಸೆರಗಲ್ಲಿ ಸುತ್ತಿಕೊಂಡು 
ಹೆಪ್ಪುಗಟ್ಟುತ್ತಿದ್ದಾಳೆ ಹೆಂಡತಿ ಹೆಣರಗೆ. 
ಗೋಡೆಗಳು ಪಿಸುಗುಟ್ಟುತ್ತಿವೆ ಗಂಟಲಲ್ಲಿ 
ಪ್ರೀತಿ ಸತ್ತಿದೆ ವಂನೆಯಲ್ಲಿ. 


ನಾ ಬರುತ್ತೇನೆ ಕೇಳು / ೪೭ 


“ಪ್ರೀತಿ” ಎಲ್ಲಾ ಮೆಟ್ಟಿ ಹುಟ್ಟಿತ್ತು. 
ನೀಟಾದ ಕಣ್ಣು , ಮೂಗು, ತುಟಿ 
ಶಿಲ್ಪದ ಮೈಕಟ್ಟು ಹೊತ್ತಿತ್ತು. 
ಕದ ತಟ್ಟಬಹುದೆ ಸಾವು ? 
ಹಣಾ ಯಿತು ಪೀತಿ. 

fa) NS, 
ಮಣಾ ಯಿತು ಪೀತಿ. 

[ac) NS 


ಕತ್ತಲು ಕವನಿಸುವ ಹೊತ್ತಿನಲ್ಲಿ 
ಗೋಡೆಗಳು ಬಿಕ್ಕುತ್ತಿವೆ ಮೌನದಲ್ಲಿ 
ಪ್ರೀತಿ ಸತ್ತ ಮನೆಯಲ್ಲಿ. 


ನಾ ಬರುತ್ತೇನೆ ಕೇಳು / ೪೮ 


ನನಗೆ ಗೊತ್ತಿರಲಿಲ್ಲ... 


[9ಂ, 


೧ 


ನಾನು ಪುಟ್ಟ ಹುಡುಗಿಯಾಗಿದ್ದಾ ಗ 
ಆಕಾಶದೊಳೆಗೆ ಬೆಂಕಿಯಂತಪ 
ನೋವಿದೆಯೆಂದು ಗೊತ್ತಿರಲಿಲ್ಲ. 
ಮಳೆ ಸೂರ್ಯನ ಕಣ್ಣೀರು 
ಎಂದು ಗೊತ್ತಿರಲಿಲ್ಲ. 

ಗಡಗಡ ಎಂದು ಭೂಮಿ 
ನಡುಗುವುದು ಅವಮಾನದಿಂದ 
ಎಂದು ಗೊತ್ತಿರಲಿಲ್ಲ. 


ಈಡೇರದ ಆಸೆಗಳ ಮೇಲೆ 
ಅಷೊ ಿಂದು ಕಣೀರು 

[a] 
ಹರಿಸುತ್ತಿರಲಿಲ್ಲ. 


ಐದು ನಯಾಖೆ ೈಸೆಗಾಗಿ 
ಆಟದ ಬೊಂಬೆಗಾಗಿ 
ಬೆಲ್ಲದ ಮಿಠಾಯಿಗಾಗಿ 
ಜರಿ ಲಂಗಕ್ಕಾಗಿ 
ಅಷ್ಟೊಂದು ಕಣ್ಣೀರು 
ಹರಿಸುತ್ತಿರಲಿಲ್ಲ. 


ನಾ ಬರುತ್ತೇನೆ ಕೇಳು / ೪೯ 


೨ 


ನನ್ನ ಗೆಳತಿಯರಿಗೆ 

ಶ್ರೀಮಂತ ರೆಕ್ಕೆಗಳಿದ್ದವು 

ಅವರು ಹಾರುತ್ತಿದ್ದರು 
ಹದ್ದುಗಳಂತೆ ಎತ್ತರದಲ್ಲಿ. 

ನಾನೊ ನಿಲ್ಲುತ್ತಿದ್ದೆ ಒಂಟಿಯಾಗಿ 
ಆಟದ ಕುದುರೆ ಸಹ 

ಏರಲಾಗದೆ ಖಾಲಿ ಖಾಲಿ. 


ನನ್ನ ಗೆಳತಿಯರು ಅದೆಷ್ಟೊ 
ಸಂ a ಚಿಟ್ಟೆ ಗಳನ್ನು 
ಸ ಷ್ಟಿ ಸುತ್ತಿ, ದ್ದ ರು ಸನ್ನೆ ದುರಲ್ಲಿ, 
ಹ ಗುಬ ಚಿ BK 

ಬಿಚ 
ಅಣಬೆಯಾಗಿ 
ಅಪ್ಪಚ್ಚಿಯಾಗಿ ನೆಲದಲ್ಲಿ 
ಹೊರಳುತ್ತಿದ್ದೆ ಹತಾಶೆಯಲ್ಲಿ. 


ನನಗೂ ಜೊತೆಗಾರರಿದ್ದರು. 
ಮಾತಾಡದ ರೈಲು ಹಳಿಗಳು 
ಪುಟಿಯುವ ಹೊಂಡದ 
ಮೀನುಗಳು 

ಹುರಿದ ಹುಣಿಸೆಬೀಜಗಳು 
ಚೌಕ_ಭಾರಗಳು. 


ನಾ ಬರುತ್ತೇನೆ ಕೇಳು / ೫೦ 


ps 
ನನಗೆ ಎಷೊ, ಸಲ 


pe 
ಅನಿಸುತ್ತಿತ್ತು 
ಇಡಿ ಪ್ರಪಂಚೆವೆ 


ನಗುವನ್ನು ನನ್ನ ಮುಖದ 
ಮೇಲೆ ಉಗುಳಿದ ಹಾಗೆ 
ಆಗೆಲ್ಲ ನಾನು ಮುಖಮುಚ್ಚಿಕೊಂಡು 
ಇಳಿಯುತ್ತಿದ್ದೆ ನನ್ನೊಳಗೆ. 


ತಿ 


pe 


ಈಗ ನಾನು ದೊಡ್ಡೆವಳಾಗಿದ್ದೇನ. 
ತಾರೆಯರನ್ನು ಕಿತ್ತು 

ಮಡಿಲಿಗೆ ಹಾಕಿಕೊಳ್ಳುವಷ್ಟು 
ಎತ್ತರ ಬೆಳೆದಿದ್ದೇನೆ. 
ಒಂಟೆಯಾಗಿ ಸುತ್ತುತ್ತಿರುವ 
ಹೆದ್ದುಗಳೀಗ ನೋಡುತ್ತಿವೆ. 
ನನ್ನನ್ನು 


ಸುಮ್ಮನೆ ನೋಡುತ್ತಿವೆ. 


ನಾ ಬರುತ್ತೇನೆ ಕೇಳು / 70 


ನಾನು ಸೂರ್ಯ 


ಎಲ್ಲ ಹೇಳುತ್ತಾರೆ ನಾನು 
ಹಕ್ಕಿಗಳ ಗಡಿಯಾರ 
ನನಗೊ... 

ಚಿಲಿಪಿಲಿ ಸದ್ದು 

ಕುಲುಕಿ ಎಬಿ ) ಸಿದಾಗಲೆ 
ಎಚ್ಚರ | 


ನಾನು ಬಂಗಾರದ ರಥದ 
ಒಡೆಯ ಎನ್ನುವುದು 
ಕೇವಲ ಉಳ್ಳವರ ಕುಹಕ 
ನಾನೂ ನಿಮ್ಮಂತೆಯೆ 
ಬೆಂಕಿಯ ಕಾರ್ಬಾನೆಯಲ್ಲಿ 


ಬಡ ಕಾರ್ಮಿಕ 
ನಾನು ಅಸ್ಪ ಖ್ಯ 


ನನ್ನ ಜೊತೆಗೆ ಎದ್ದು 
ಧೂಳು ಗುಡಿಸುವ 
ಜಾಡಮಾಲಿಯನ್ನು 
ಬೆಚ್ಚಗೆ ಚುಂಬಿಸುತ್ತೇನೆ 
ನಂತರ ಮಿಕ್ಕವರನ್ನು 
ಸುಡುತ್ತಾ ಹೋಗುತ್ತೇನೆ. 


ನಾನು ಹುಟ್ಟು ಬಂಡಾಯಗಾರ 
ಜಗತ್ತಿನ ಅನ್ಯಾಯದ 

ವಿರುದ್ಧ ಯಾವತ್ತು 

ಸಿಡಿದು ನಿಂತಿದ್ದೇನೆ ದೂರ 


ನಾ ಬರುತ್ತೇನೆ ಕೇಳು / ೫೨ 


ನಾನು ಕವಿ 

ಹಳ ಗಳು ನನ್ನ 
ಹನಿಗವನಗಳು 
ನದಿಗಳು ನನ್ನ 
ದೀರ್ಷ್ಹ ಕವನಗಳು 
ಸಾಗರಗಳು ನನ್ನ 
ಮಹಾಕಾವ್ಯಗಳು. 


ನಾನು ಕಲಾವಿದ 

ನನ್ನ ಸಂಜೆ 

ಇಡಿ ಜಗತ್ತಿನಲ್ಲೆ 

ಮಾನ್ಯತೆ ಪಡೆದ 

ಉತ್ಕೃಷ್ಟ ಕಲಾಕೃತಿ 


ನಾನು ಕಾವಿ ಉಡುತ್ತೇನೆ 
ಸಂನ್ಯಾಸಿಯಲ್ಲ 

ನಾನು ಬೆಳಕು ಕೊಡುತ್ತೇನೆ 
ಜಾ ನಿಯಲ 

[ [x 

ನಾನು ಸೂರ್ಯ- 

ನಾನು ವಸು vA 


ನಾನು ಚೆ ೈತನ್ಯ. 


ನಾ ಬರುತ್ತೇನೆ ಕೇಳು / ೫೩ 


3 


ಹುಡುಗಿ ಮತ್ತು ದಾಸವಾಳ 


ಟೀಚರ್‌... 

ಅವತ್ತು ನಾನು ತಂದು 
ಕೊಟ್ಟ ಹೂವನ್ನು 
ನೀವು ಮುಡಿಯಲಿಲ್ಲ. 


ನಿಮ್ಮ ಕುಂಕುಮದ ಬೊಟ್ಟಿಗೆ 
ನಿಮ್ಮ ಎತ್ತರದ ತುರುಬಿಗೆ 
ತೊಟ್ಟುಸೆಹಿತ ಕಿತ್ತುತಂದ 
ಕೆಂಪು ದಾಸವಾಳವನ್ನು 
ನೀವು ಮುಡಿಯಲಿಲ್ಲ. 


ನಾನು ನಿಮ್ಮನ್ನು ಪ್ರೀತಿಸಿದ್ದೆ. 
ನಮಗಾಗಿ ನೀವು ಪಾಠ ಹೇಳುವ 
ಗಣಿತವನ್ನೂ ಪ್ರೀತಿಸಿದ್ದೆ. 

ಆದರೂ ನೀವು ಹೊವು ಮುಡಿಯುಲಿಲ್ಲ. 


ಮರುದಿನ ನೀವೆ ಬೋರ್ಡಿನ 
ಮೇಲೆ ಕೆಂಪು ದಾಸವಾಳ ಬರೆದಿರಿ. 
ಆಮೇಲೆ ಪರಾಗ ಕೇಸರ 
ಎಂದು ಗಂಟೆಗಟ್ಟಳೆ ಕೊರೆದಿರಿ. 
ನನ್ನ ಕಣಿಂದ ಅಷೂ 

fac) ಟು 
ದಳಗಳುರುಳಿದವು 
ನಿಮಗೆ ಕಾಣಲಿಲ್ಲ. 


ನಾ ಬರುತ್ತೇನೆ ಕೇಳು / ೫೪ 


ನಾನು ನೋಡಿದ್ದೇನೆ 

ನನ್ನ ಗೆಳತಿಯರು ತರುವ 
ಗುಲಾಬಿಯನ್ನು ನಿಮ್ಮ ಮುಡಿಯಲ್ಲಿ 
ಆದರೆ ಗಟಿ ಮಣ್ಣಿನ 

ನನ್ನ ಮನೆಯಂಗಳದಲ್ಲಿ 

ಗುಲಾಬಿ ಚಿಗುರುವುದಿಲ್ಲ. 


ನೀವೇ ನನ್ನೆದೆಯೊಳಗೆ 

ಬೇರಿಳಿಸಿದ ಪ್ರೀತಿಯ ಗಿಡದಲ್ಲಿ 
ನೂರು ದಾಸವಾಳದ ಹೂಗಳರಳಿದರೂ 
ಟೊಂಗೆ ಟೊಂಗೆಯಲಿ 

ಒಂದೂ ನಿಮ್ಮ ಮುಡಿಗೇರಲಿಲ್ಲ. 


ನಾ ಬರುತ್ತೇನೆ ಕೇಳು] ೫೫ 


ಯಾಕೆ ? 


ಈಗೀಗ ಒಂದೇ ಯೋಚನೆ 
ನನ್ನೊಳಗೆ. 

ಬದಲಾದ ಸಂತೋಷಗಳಲ್ಲಿ 
ಬದಲಾದ ನೋವುಗಳಲ್ಲಿ 
ನಾನೂ ಬದಲಾಗಿದ್ದೇನೆಯೆ ? 


ನನ್ನ ಪ್ರೀತಿಯ ಬಗ್ಗೆಯೆ 
M 

ಗಾಢ ಅನುಮಾನ 

ನಿನ್ನ ಕಣ್ಣೊಳಗಿನ ದಃಖ 

ಗೆಲ್ಲಲಾಗಿಲ್ಲ ಯಾಕೆ? 


ಬಣ್ಣದ ಹಾಗೆ 

ಬೆಳಕಿನ ಹಾಗೆ 

ನುಣುಚಿ ಹೋಗುತ್ತಿದ್ದೀಯೆ 
ಯಾಕೆ? ಯಾಕೆ? 


ನೀನು ಕೇವಲ 
ಹಸಿ-ಬಿಸಿ ರಕ್ತಮಾಂಸದ 
ಮುದೆ ಯಾಗಿದಿದರೆ 

[6%] ೧ ಐಎ 
ಎಂದೋ ಹೋಗುತ್ತಿದ್ದೆ. 
ಹಿಂದಿರುಗಿ ನೋಡದೆ 


ಆದರೆ ನೀನು 
ಪರಿಮಳಿಸುವ ಗಾಳಿಯಾಗಿ 
ಇರುವೆ, ಮೊರೆಯುತ್ತಿರುವೆ 
ನನ್ನೊಳಗೆ. 


ನಾ ಬರುತ್ತೇನೆ ಕೇಳು / ೫೬ 


ಕೊನೆಗೆ 

ನೀನು ಪ್ರೀತಿಯೆ ದಂಡೆಯಾಗಿದ್ದರೆ 
ನಾನು ನಡೆದು ಬರುತ್ತಿದ್ದೆ 
ಆದರದು ಮಹಾಪೂರ 

ಕಾಲಡಿಯ ಮಣ್ಣು ಕುಸಿಯುತ್ತಿದೆ 
ಕೊಚ್ಚಿ ಹೋಗುತ್ತಿದ್ದೇನೆ. 


ನಾ ಬರುತ್ತೇನೆ ಕೇಳು / ೫೭ 


ಸ ಸ್‌ 
¥2 (7 


7” 
ye 
[x 


ಸನಿತಾ ನಾಗಭೂಷಣ 
ಅವರ 
ಕವಿತಾ ಸಂಕಲನ : ನಾ ಬರುತ್ತೇನೆ ಕೇಳು 


ಈಚಿನ ವರ್ಜಗಳಲ್ಲಿ ಕನ್ನಡದಲ್ಲಿ ಹಲವಾರು ಹೊಸ ಲೇಖಕಿಯರು 
ಒಳ್ಳೆಯ ಕವಿತೆಗಳನ್ನು ಬರೆಯತೊಡಗಿದ್ದಾರೆ, ಕನ್ನೆಡ ಕವಿತೆಗೆ. 
ಹೊಸತೊಂದು ಅಂದದ ಸೆರಗು ನೆಯ್ಯತೊಡಗಿದ್ದಾರೆ. ಅಂಥವರಲ್ಲಿ ' 
ಮುಖ್ಯರಾದ ಸವಿತಾ ನಾಗಭೂಷಣ ಅವರ ಮೊದಲನೆಯ ಕವಿತಾ 
ಸಂಕಲನ ಇದು... ನಿತ್ಯ, ನಾವುನೀವು ಬಳೆಸುವ ಆ ಅದೇ ಕಿಲುಬು 
ಶಬ್ದಗಳು ಇವರ ಕವಿತೆಗಳಲ್ಲಿ ಮಿಂಚುತ್ತವೆ, ಚಿಳಗುತ್ತವೆ; ಇಲ್ಲಿ 
ನೆಮ್ಮ ನಿಮ್ಮ ಅವೇ ಜಡ ಚಿಲ್ಲರೆ ಅನುಭವಗಳು ಉರಿಯತೊಡ 
ಗುತ್ತೆವೆ, ಹನಿ ಸುರಿಯತೊಡಗುತ್ತವೆ.... 


O 


ಅಕ್ಷರ ಪ್ರಕಾಶನ ಹೆಗ್ಗೋಡು (ಸಾಗರೆ) ಕರ್ನಾಟಕ 


